ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ತೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1964 

ಸದಸ್ಯರ ಹೆಸರು ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) 

ಉತ್ತರಿಸಬೇಕಾದ ದಿನಾ೦ಕ 23.03.2021 

ಉತ್ತರಿಸುವವರು ಗಣಿ ಮತು, ಭೂವಿಜ್ಞಾನ ಸಚಿವರು 

ಕ್ರ. ಪ್ರಶ್ನೆ ಉತ್ತರ 

ಸಂ. 

ಅ) | ರಾಜ್ಯದಲ್ಲಿ ಬಳ್ಳಾರಿ, ಚಿತ್ರದುರ್ಗ, | ರಾಜ್ಯದ ಬಳ್ಳಾರಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪರಿಸರ 
ತುಮಕೂರು ಮುಂತಾದ ಜಿಲ್ಲೆಗಳಲ್ಲಿ | ಹಾನಿಯನ್ನು ಪುನರ್‌ಸ್ಮಾಪಿಸುವ CEPMIZ ಯೋಜನೆಯ 
ಅವೈಜ್ಞಾನಿಕವಾಗಿ ಮತು | ಅನುಷಾನಕ್ಕೆ ಅವಶ್ಯವಿರುವ ಸಂಪನ್ಮೂಲವನ್ನು ಕ್ರೊಡೀಕರಿಸಲು, 

: ನ | ಮಾನ್ಯ ಸರ್ವೋಜ್ಞ್‌ ನ್ಯಾಯಾಲಯವು ಗಣಿ ಮತ್ತು ಭೂವಿಜ್ಞಾನ 
ಕಾನೂನುಬಾಹಿರವಾಗಿ ಅಕ್ರಮ ಚಿ i; 
ರಚಿಸಿದೆ. 

ಗಣಿಗಾರಿಕೆ ನಡೆಸಿ, ಪರಿಸರ ಮತ್ತು ಇಲಾಖೆಯಡಿಯಲ್ಲಿ ಮಾನಿಟರಿಂಗ್‌ ಕಮಿಟೆಯೊಂದನ್ನು ರಚಿಸಿ 
ಭೂಮಿಗೆ ಅಗಾದವಾದ ಧಕೆ, ಉಂಟು | ಯೋಜನೆಯ ಅನುಷ್ಠಾನಕ್ಕೆ ಅವಶ್ಯವಿರುವ ಸಂಪನ್ಮೂಲವನ್ನು 
ಮಾಡಿರುವುದನ್ನು ಸರ್ವೋಚ್ಚ | ಅಕ್ರಮ ಗಣಿಗಾರಿಕಾ ಕಂಪನಿಗಳಿಂದ ಮುಟ್ಟುಗೊಲು ಹಾಕಿರುವ 
ನ್ಯಾಯಾಲಯದ ಅದೇಶದಂತೆ | ಅದಿರಿನ ಮೊತ್ತ, ಗಣಿಗಾರಿಕಾ ಕಂಪನಿಗಳಿಂದ ದಂಡದ ಮೂಲಕ 
ಪುನರ್‌ ಸ್ಥಾಪಿಸಲು ಒಂದು ಪರಿಸರ | ವಸೂಲಿ ಮಾಡಿದ ಮೊತ್ತ, ಕೆಟಗರಿ-ಎ ಮತ್ತು ಕೆಟಗರಿ-ಬಿ ಗಣಿಗಾರಿಕಾ 
ಸರಾ ನಾನು ಕಪ ಅರಿ ವಾದವೂ ಪ 
ಮ WC ಸ್ಪು ಪ್ರ ಗ ಸ ತ್ರೆಗಳು (Compensation 
ಗ ನಿಜ ಸಂಪನೂ towards dump, mining pit and others) ಮುಟ್ಟಿುಗೊಲು ಹಾಕಿರುವ 
ರುತಿ ನೀಡುವುದು) EMD ಮೊತ್ತ, ಮುಂತಾದವುಗಳಿಂದ ಕ್ರೊಡೀಕರಿಸಬೇಕೆಂದು ಮಾನ್ಯ 
ಸರ್ವೋಜ್ಞ್‌ ನ್ಯಾಯಾಲಯ ಅದೇಶಿಸಿದೆ. ಅದರಂತೆ, ಡಿಸೆ೦ಬರ್‌, 2020 
ರವರೆಗೆ ಕ್ರೊಡೀತೃತವಾದ ಒಟ್ಟು ಮೊತ್ತ ರೂ.16,802/- 
ಕೋಟಿಗಳಾಗಿದ್ದು, ಸದರಿ ಮೊತ್ತವು ಮಾನಿಟರಿಂಗ್‌ ಕಮಿಟಿಯ 

ಸುಪರ್ಧಿನಲ್ಲಿರುತ್ತದೆ.. 

ಆ) |ಈ ಪರಿಸರ ಸಂರಕ್ಷಣಾ ವಿಧಿಗೆ| ದಿನಾಂಕ31.12.2020ರ ವರೆಗೆ ಮಾನಿಟರಿಂಗ ಕಮಿಟಿಯಲ್ಲಿ 
"ಪ್ರಾರಂಭದಿಂದಲೂ ತಹಲ್‌ - -ವರೆಗೆ-|- ಸಂಗ್ರಹವಾಗಿರುವ -ಒಟ್ಟು-ಮೊತ್ತ-ರೂ-6,802/--ಕೋಟಿ-ಆಗಿರುತ್ತದೆ- 
ಸಂಬಾಯವಾಗಿರುವ ಹಣವೆಷ್ಟು: | (ರೂ.6528/- ಕೋಟಿ ಬಡ್ಡಿಯ ಮೊತ್ತವನ್ನು ಒಳಗೊಂಡಂತೆ) 
(ಜಿಲ್ಲಾವಾರು ಮತ್ತು ವರ್ಷವಾರು | (ಅನುಬಂಧ-1) 
ಮಾಹಿತಿ ನೀಡುವುದು) 

ಇ) | ಪರಿಸರ ಸಂರಕ್ಷಣಾ ಕಾರ್ಯವನ್ನು | €£PM೭ ಯೋಜನೆಯ ಅನುಮೋದನೆ ಮತ್ತು ಅದರ ಅನುಷ್ಠಾನದ 
ಪರಿವೀಕ್ಲಿಸಲು ಸರ್ವೋಚ್ಛ | ಮೇಲುಸ್ತುವಾರಿಗಾಗಿ Oversight Authority ರಚಿಸಲು ಮಾನ್ಯ 
ನ್ಯಾಯಾಲಯದ ಅದೇಶದಂತೆ | ಸರ್ವೋಚ್ಛ ನ್ಯಾಯಾಲಯವನ್ನು ಕೋರಲಾಗಿದೆ. ಈ ಕುರಿತು 
ಉಸ್ತುವಾರಿ ಸವಿತಿಯನ್ನು | ನ್ಯಾಯಾಲಯದ ಅದೇಶ ನಿರೀಕ್ಲಿಸಲಾಗುತ್ತಿದೆ. 
ರಜಿಸಲಾಗಿದೆಯೇ (ಸಮಿತಿ 
ಕಾರ್ಯನಿರ್ವಹಣೆಯ ವಿವರ 
ನೀಡುವುದು) 

ಈ | ಬಾಧಿತ ಜಿಲ್ಲೆಗಳಲ್ಲಿ ' ಪರಿಸರ | ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಅದೇಶದ ಅನ್ವಯ ಕರ್ನಾಟಕ 
ಸಂರಕ್ಷಹಾ ಕಾರ್ಯಗಳನ್ನು | ಗಣಿ ಪರಿಸರ ಪುನ:ಶ್ಲೇತನ ನಿಗಮ ಕೈ ಸಂಬಂಧ ಪಟ್ಟಂತೆ ಬಳ್ಳಾರಿ, 
ಕೈಗೊಳ್ಳೆಲು ಜಿಲ್ಲಾ ಖನಿಜ ನಿಧಿ | ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳ ಗಣಿಗಾರಿಕೆಯಿಂದ 
(OMF) ಮತ್ತು ಸರ್ವೋಜ್ಜ್‌ | ಭಾದಿತವಾದ ಪ್ರದೇಶಗಳ ಪರಿಸರ ಅಭಿವೃದ್ದಿ, ಸಮುದಾಯಗಳ 
ನ್ಯಾಯಾಲಯದ ಅದೇಶದಂತೆ | ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ದಿ ಮತ್ತು ಗಣಿಗಾರಿಕೆಗೆ 


ಸ್ಥಾಪಿತವಾಗಿರುವ ವಿಶೇಷ ಉದ್ದೇಶಿತ 
ವಾಹನಗಳ (8/೪) ನಿಧಿಗಳ ಅಡಿಯಲ್ಲಿ 
ರೂಪಿಸಿರುವ ಕಾರ್ಯಕ್ರಮಗಳು 
ಮತ್ತು ಯೋಜನೆಗಳನ್ನು ಒಳಗೊಂಡ 
ಕ್ರೀಯಾ ಯೋಜನೆಗಳು ಯಾವುವು: 
ಅವುಗಳ ಅನುಷ್ಠಾನ ಯಾವ 
ಹಂತದಲ್ಲಿವೆ: (ಭೌತಿಕ ಮತ್ತು ಅರ್ಥಿಕ 
ಗುರಿಗಳನ್ನೂಳಗೂಂಡಂತೆ ವಿವರ 


ನೀಡುವುದು) ' 


ಅವಶ್ಯಕವಾಗಿರುವ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ 
ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳು ಕೈಗೊಳ್ಳಲು ಉದ್ದೇಶಿಸಿರುವ 
ಕಾರ್ಯಚಟುವಟಿಕೆಗಳನ್ನು ಜಿಲ್ಲಾಡಳಿತ ಗುರುತಿಸಿ ಸರ್ಕಾರದ 
ಮಟ್ಟದಲ್ಲಿ ಕ್ರೊಡೀಕರಿಸಿ, ಒಟ್ಟು ರೂ.24996.71 ಕೋಟಿ ಮೊತ್ತದ 
Comprehensive Environment Plan for Mining Impact 
Zone(CEPMIZ ಎ೦ಬ ಯೋಜನೆಯನ್ನು ತಯಾರಿಸಿ ಅಕ್ಟೋಬರ್‌, 
2018 ರಲ್ಲಿ ಮಾನ್ಯ ಸರ್ಮೋಚಜ್ಞ್‌ ನ್ಯಾಯಾಲಯದ ಅನುಮೋದನೆಗಾಗಿ 
ಸಲ್ಲಿಸಲಾಗಿದೆ. ಇಲಾಖಾವಾರು ಮತ್ತು ಶೀರ್ಷಿಕೆವಾರು ಅಂದಾಜು 


ಮೆಚ್ಚಿದ ವಿವರ ಅನುಬಂಧ-2 ರಲ್ಲಿ ಲಗತ್ತಿಸಿದೆ. 
ಯಿ 


-2- 


ರಾಜ್ಯ ಸರ್ಕಾರ ತಯಾರಿಸಿರುವ 
ಪರಿಸರ ಸಂರಕ್ಷಣಾ ಕ್ರಿಯಾ 
ಯೋಜನೆಯನ್ನು ಪೈಗೆತ್ತಿಕೊಳ್ಳಲು 


ಅಕ್ಕೋಬರ್‌, 2018. ರಲ್ಲಿ ಸಲ್ಲಿಸಲಾಗಿರುವ ರೂ.2499671 ಕೋಟಿ 
ಮೊತ್ತದ Comprehensive Environment Plan -for Mining Impact 
Zone (CEPMIZ ಯೋಜನೆಗೆ ಮಾನ್ಯ , ಸರ್ವೋಚಜ್ಮ್‌ 


ಸರ್ಮ್ವೊಚ್ಡ್‌ ನ್ಯಾಯಾಲಯದ | ನ್ಯಾಯಾಲಯದ ಅನುಮೋದನೆ 'ಈವರೆಗೆ ದೊರೆತಿರುವುದಿಲ್ಲ. 
ಅನುಮತಿ ದೊರೆತಿದೆಯೇ: | ಅನುಮೋದನೆ ಪಡೆಯಲು ನಿರಂತರ ಕ್ರಮ ಕೈಗೊಳ್ಳಲಾಗಿದೆ. 
ಇಲ್ಲದಿದ್ದಲ್ಲಿ ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳ ವಿವರವನ್ನು ಅನುಬಂಧ - 3 ರಲ್ಲಿ ಲಗತ್ತಿಸಿದೆ. 
ಕೈಗೊಂಡಿರುವ ಕ್ರಮಗಳೇನು? ; ., | 


ಸಂಖ್ಯೆ: ಸಿಐ 60ಎ೦ಎಲಎಂ 2021 


ps 


A KN UL 4h 


(ಮುರುಗ ಆರ್‌ಹವಾಚಿ 


ಗಣಿ ಮತ್ತೆ  ಭೂವಿಜ್ಞಾ ನ ಸಚಿವರು 


RC NC ALN Ba: 


ಬಿಎ ಊಂ pe 


Jagannath Poojary 
Senior Manager Finance 


Monitoring Committee 


Prepared by 
Ut 


UE 


Place: Bengaluru 
Date: 13/01/2021 


» ( 
MONITORING COMMITTEE 
Department of Mines & Geology 
Sth Floor, Race Course Koad, 
| ha Bhavan, 
RANCAL ORE-560 00% 

& PV Accounts 85 on 31.12.2020 
ಮಿನಿ ಸ 
iS No Particulars Amount in Rs. Rs. In Ors 
| 2,908,920 
f 

Gory iii 
38 Categoy Mining SS & y 
SPV (15% Material Value-OLD STOCK 4678001500 6 
| Compensation (Additional Dump, Etc.) 16,300,000 | ಎ 2 
ಹ Compensation (Dump, Ete) 5. 929100000) OOOO 93 
1 Compensation (Mining Pit} ೫ 237054392 238 | 
| Compensation (Road) 85,500,000 |: of 
! Compensation Others ನ | 1236755570 | 124 
| Penalty Others _ 8972] 0 
| 4|A & B Category Mining MS NEE 
| SPV (10% Material Value)-FRESH PRODUCTION 24164805656] 2,416 
; EMD Forfeited Amount 381,066,115. Ke 38 
Net Interest Earned ) 55279961 858] 6,528 
Amount not due to lessees on because of irregularly ರ ನ 
- Material Sourced from C Category Mines °° | 1,619,733,792 | 162 | 
Material Value on Uniifted Quantity 15,537,009 2 
Amount paid to. KMERC [ (100,000,000 (4 0) | 
[Total SPV Balance § - 168,018,897,748 16,802 


ANNEXURE -).. 
CEPMIZ ABSTRACT 
ಕರ್ನಾಟಕ ಗಣಿ ಪರಿಸರ ಪುನ:ಶ್ಲೇತನ ನಿಗಮ 
ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲ ಗಣಿ ಭಾದಿತ ಪ್ರದೇಶಗಳ ಪರಿಸರ ಪುನಃಶ್ನೆ'ಕನ ಮತ್ತು 
ಫುನಸ್ಥಾಪನೆಗೆ ಹಾಗೂ ಸಮುದಾಯಗಳ ಸಮಾಜಿಕೆ/ಅರ್ದಿಕ ಅಭಿವೃದ್ಧಿ ಮತ್ತು ಗಣಿಗಾರಿಕೆಗೆ ಅವಶ್ಯವಾದ ೂಲಭೂತ 


ಸೌಕರ್ಯಗಳ ಸ್ಥಪನೆಗಾಗಿ ವಿವಿಧ ಶಿರ್ಷಿಕೆಗಳಡಿಯಲ್ಲಿ CEPMIZ ಯೋಜನೆಗಳನ್ನು ಕಾರ್ಯಗಣಿಗೊಳಿಸಲು 
ಉಡ್ದೇಶಿಸೆಲಾಗಿದ್ದು, ಈ ಕೆಳಕಂಡ ವಿವರಗಳಂತೆ ಪ್ರಸ್ತಾವನೆಯನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ 


ಮಃ 


| ಕ್ರಸಂ. ವಲಯಗಳು ಬಳ್ಳಾರಿ ಚಿತ್ರದುರ್ಗ | ತುಮಕೂರು | ಅ'ಶನತ್ತೆ 
\ (ರೂ ಸೋಟಿಗಳಲ್ಲಿ) 
3 ಪರಿಸರ ಪನಸ್ಥಾಪನ 
೩ ಅರಣ್ಯ 1557.79 510.83 500.52 2599.14 
6 ಪಕಾರವಾತನ್ಯ | 27.00 1781 48] S66 
ಒಟ್ಟು 1584.79 | 5552] STEEN 2655.75 
2ನ ಮತ್ತತ 
a] ಕೃಕ 442.45 324.85 287.10 1054.40 
b | ತೋಟಗಾರಿಕೆ | “64.73 17.06 14.03 95.82 
ರೇಷ್ಟೆ 0.00 § 
ಸ] ಪತಾಸಂಸಾವಸ 28476 
| ಮೀನುಗಾರಿಕೆ | $9.99 
} K KE r 881.93 
3 [ಕುಡಿಯವ ನರುನ್ಸರ್ಮ್ಯ ಮತ್ತು ಗಾನಾ ಕಣ 
3 | ಕುಡಿಯವನೀರಾ | : 2569.98 | 66100| ET 3467.86 
ರ [ನೈರ್ಮಲ್ಯ —| 374.00 3700] . 1300 42400 
೭ | ಗಾಮೀಣ ರಸ್ತೆಗಳು 520.72 |. 280.68 236.64 1038.04 
ಒಪ್ಟ] so] ¢ ft 3)” 1 492 
4 | ಆರೋಗ್ಯ 
a | ಜಿಲ್ಲಾ ಅಸ್ಪತ್ರೆ 286.17 aol 13190 | RT 
b | ತಾಲ್ಲೂಕಿ.ಹೆಚ್‌ನಿ/ನಿ'ಹೆಚ್‌ಸ/ 151.17 141.90 777 oi 
ಅಯುಷ್‌ ರಕ್ಷ ನಿಧಿ, ಇತರೆ 
c | ವಿಶೇಷ ಆರೋಗ್ಯ ಕೆಂದ್ರ, ಸಂಡೂರು. ' eT _ 
4 | ಮೆಡಿಕಲ್‌ ಕಾಲೇಜು. ಬಳ್ಳಾರಿ 711.20 
j | £ ಒಟ್ಟು 1450.17 
ಶಿಕ್ಷಣ 
: Nl 
NE 413.49 
5 ಪಡನಿಪಾರ್ಷವ 230.00 
ಧಾ ಒಟ್ಟ] 643.49 H 1166.35 


L 


“ 


ಸ 


JRE -| 


1 


ANNEX: 
CEPMIZ ABSTRACT 
$ ದುರ್ಬಲ ವರ್ಗಗಳ ಅಭಿವೃದ್ಧಿ 
ಇ ಮಹಿನಾಮತ್ತಮಘ ಕಲ್ಯಾಣ -398.87 94.03 110.78. 603.68 
5 | ಸಮಾಜಕಲ್ಕಾದ 200.00 50.00 5194 301.94 
| ಂಡುತಡಷಗ್‌ 78053 2531 3500 12834 
6] ತಧಸಂಬ್ಯಾತರ ಇನವ್ಯ್ಯ 18.70 19.20 1070] 1860 
| ಒಟ್ಟು] "695.60 18854 | 198.42 1082.56: 
7 ವಸತಿ 1027.00 106.88 60.00 119388 
8 ಔಶಲ್ಯಾಭಿವೃದ್ಧಿ 436.19 70.79 31.27 38.25 
9 ಪ್ರವಾಸೋದ್ಯಮ 148.00 34.00 7.00 1839.00 
10 | ನೀರಾವರಿ 799.00 154.70 53.00 1006.70 
11 | ಮೂಲಭೂತಸೌಕರ್ಯ 734.99 105.29 44.08 88436 | 
12 ag ಮತ್ತು ಸಂಪರ್ಕ 1512.55 620.22 426.40 2559.17 
13 [ಕಮ ಮೂಸಾರ್ಡ j “527196 
We 1337841 | 255405 | 


ನನುನಟಕ ಗಣೆ ಪರಿಸರ ಪುನ 'ಶ್ಲೇತನ ನಿಗಮ 


CEPMIZ 8ಯಾ ಯೋಜನೆಗೆ ಶೀಘ್ರ, ಅನುಮೋದನೆ ಪಡೆಯುವಲ್ಲಿ ಕೈಗೊಂಡ 


ಕಮಗಳು 


1. ಅಕ್ಟೋಬರ್‌ 9, 2018 ರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ್ಯಿ ಪರಿಷ್ಕೃತ 
CEPMIZ ಯಾ ಯೋಜನೆಯನ್ನು ಸಲ್ಲಿಸಲಾಗಿತ್ತು ದಿನಾಂಕ: 2401209 ರ 
ಆದೇಶದಲ್ಲಿ ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ಸದರಿ ಪಸಾ ಸ್ಪಾವನೆಗೆ ಅನುಮೋದನೆ 
ನೀಡುವ ಕುರಿತು ಪರಿಶೀಲಿಸಿ ಒಂದು framework ನ್ನು ಸೂಚಿಸುವಂತೆ ಮಾನ್ಯ 


ಶ್ರೀ ಶ್ಯಾಮ್‌ ದಿವಾನ್‌, Amicus Curiae ಘಾ ಕೋರಿತ್ತು. . 


po ಮೇಲಿನ ವಿಷಯಕ್ಕೆ ಸಂಬಂದಿಸಿದಂತೆ. ದಿನಾಂಕ 15-02-2019 ರಂದು ಮಾನ್ಯ ' 
| ಶ್ಯಾಮ್‌ ಧಿವಾನ್‌0ಗೆ KMERC ಯಿಂದ ವಿವರವಾದ ಟಿಪ್ಪಣಿಯನ್ನು ನೀಡಲಾಗಿದೆ. 
"ಅಲ್ಲದೆ, ಸರ್ಕಾರದ. ಅಪರ ಮುಖ್ಯ, ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ 

ಆಯುಕ್ತರು, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿಗಳು. ಹಾಗೂ ಸ 

ಕೆ.ಎಂ.ಇ.ಆರ್‌.ಸಿ ವ್ಯವಸ್ಥಾ ಪಕ ನಿರ್ದೇ ಶಕರು, ಶ್ರೀ ಧಿವಾನ್‌ ರವರನ್ನು ದೆಹಲಿಯಲ್ಲಿ | 
ಖುದ್ದಾಗಿ ಬೇಟಿ ಮಾಡಿ ನ್ಯಾಯಾಲಯ ನೀಡಿರುವ ಆದೇಶಗಳ ಪಾಲನೆಯ ಬಗ್ಗೆ 
ವಿವರಿಸಿ, ಯೋಜನೆಗೆ ಆದಷ್ಟು ಬೇಗನೆ | ನ್ಯಾಯಾಲಯದ ಮಂಜೂರಾತಿ ' 

ದೊರೆಯುವಂತೆ ಶಿಫಾರಸ್ಸು ಮಾಡಲು ಕೋರಲಾಗಿರುತ್ತದೆ. ' 

3 ದಿನಾಂಕ 16- 04- 2019 ರಂದು, ‘Central Empowered . Committee 
(CEC), CIPMIZ ಯೋಜನೆಯನ್ನು ಅನುಮೋದಿಸುವಂತೆ' ತನ್ನ ಸಲಹೆಗಳ 
ಸಮೇತ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿರುತ್ತಾರೆ. ' 


| Page 


ಲಗ" ಶೀಘ್ರ, ಅನುಮೋದನೆ ಪಡೆಯಲು ಕ್ಲೆಗೊಂ೦ಡ ಕ್ರಮಗಸ” 


4. ನಿಗಮದ ಹಿರಿಯ ವಕೀಲರು . ದಿನಾಂಕ 06.03.2020 ರಂದು: ಮಾನ್ಯ -' 
ನ್ಯಾಯಾಲಯದ ಮುಂದೆ ಯೋಜನೆ ಅನುಮೋದನೆ ಬಗ್ಗೆ ವಿಷಯ ಪ್ರಸ್ಥಾಪಿಸಿದ್ದು, 
(mentioning ಮಾಡಿದ್ದು) ಕೇಸನ್ನು ದಿನಾಂಕ 24.03.2020 ದಂದು ಲಿಸ್ಟ್‌ 
ಮಾಡುವಂತೆ ನ್ಯಾಯಾಲಯ ಸೂಚಿಸಿರುತ್ತದೆ. ಸದರಿ ದಿನಾಂಕದಂದು ಕೇಸು ಲಿಸ್ಕ್‌ 


ಆಗಿರುವುದಿಲ್ಲ. 


5 COVID-19 ನಿಂದಾಗಿ ರಾಜ್ಯ ಸಂಕಷ್ಟದಲ್ಲಿದ್ದ, EPMIZ ಯೋಜನೆಯನ್ನು ಶೀಘ 


. ಅನುಮೋದಿಸುವಂತೆ ಹಾಗೂ ಹಣ ಬಿಡುಗಡೆ ಮಾಡುವಂತೆ ಕೋರಿ ದಿನಾಂಕ 
15.04.2020 ರಲ್ಲಿ IA No. 48538/2020 ರ ಮೂಲಕ ಒಂದು Emergent 
application ನ್ನು ಮಾನ್ಯ ಸರ್ವೋಚ್ಛ ನ್ಯಾಯಲಯಕ್ಕೆ ಸಲ್ಲಿಸಲಾಗಿತ್ತು: ಹಾಗಿದ್ದು 
ಯೋಜನಗೆ ಅನುಮೋದನೆ ದೊರಕಿರುವುದಿಲ್ಲ. 

6. ದಿನಾಂಕ 41.05.2020 ರಂದು ಮಾನ್ಯ Solicitor General ರವರ ಮೂಲಕ 
CEPMIZ Gನುಮೋದನೆಗ ಕೇಸನ್ನು ಶೀಘ್ರ "ಕೈಗೆತ್ತಿಕೊಳ್ಳಲು ಅರಕೆ 
(mentioning) ಮಾಡಿದ್ದು, ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ಮುಖ್ಯ 
ನ್ಯಾಯಾಧಿಶರೊಂದಿಗೆ ಚರ್ಚಿಸಿ ಕೇಸ್‌ ಲಿಸ್ಟ್‌ ಮಾಡಲಾಗುವುದಾಗಿ. ನ್ಯಾಯಾಲಯ | 


ಸೂಚಿಸಿತ್ತು. 


: 7. ದಿನಾಂಕ 18.05.2020 ರಂದು. ಮಾನ್ಯ Solicitor General ರವರು ಪುನ: 


ರಿಕೆ (mentioning) ಸಲ್ಲಿಸಿದ್ದು, ಮಾನ್ಯ ನ್ಯಾಯಾಧೀಶರು ಈ: ಬಗ್ಗೆ, 


ನೋಡುವುದಾಗಿ ತಿಳಿಸಿರುತ್ತಾರೆ. 


21Page 


೬ಂಜ2 ಶೀಘ್ರ ಅನುಮೋದನೆ ಪಡೆಯಲುಹಜ್ಟೆಗೊ೦ಡ ಕ್ರಮಗಳು 


. ಮಾನ್ಯ ಶೀ ಶ್ಯಾಮ್‌ ದಿವಾನ್‌, 14. Amicus Curiae ಯವರು 29.05.2020ರ 


ನ್ಯಾಯಾಲಯದ ಆದೇಶದಂತೆ ದಿನಾಂಕ 19.06.2020 ರಲ್ಲಿ ಮಾನ್ಯ ಸರ್ವೋಜ್ಞ 


ನ್ಯಾಯಾಲಯಕ್ಕೆ €£PMIZ ಅನುಮೋದನೆಗೆ ಶಿಫಾರಸ್ಸು "ಮಾಡಿ ವರದಿ 


ಸಲ್ಲಿಸಿರುತ್ತಾರೆ 


ಲಲ 


. ದಿಪಾಂಕ 8.7.2020 ರಲ್ಲಿ ಕೇಸನ್ನು ಜರೂರಾಗಿ ಲಿಸ್ಟ್‌ ಮಾಡಲು ಕೋರಿ ಒಂದು 


‘ mentioning application ್ಲು e-filing ಮೂಲಕ ನ್ಯಾಯಾಲಯಕ್ಕೆ ' 


ಸಲ್ಲಿಸಲಾಗಿದೆ. 


H. 


. ದಿನಾಂಕ 22.07.2020 ರಂದು Solicitor General . ರದರ ಮೂಲಕ 


ನ್ಯಾಯಾಲಯಕ್ಕೆ ಮತ್ತೊಂದು ಕೋರಿಕೆ ಪ್ರಸ್ತಾವನೆ (ಊಗಿioning)ಸಲ್ಲಿಸಿದ್ದು, 


ಬಿ: 


ನ್ಯಾಯಾಲಯವು ಕೇಸನ್ನು ಜರೂರಾಗಿ ಲಿಸ್ಟ್‌ ಮಾಡಲು ಕೋರಿರುವುದನ್ನು 


ಪರಿಗಣಿಸುವುದಾಗಿ ತಿಳಿಸಿದೆ. 


ದಿನಾಂಕ 15.04.2020 ರಂದು ಸಲ್ಲಿಸಿದ್ದ emergent application f FIMI 


ಹಾಗು ಸಮಾಜ ಪರಿವರ್ತನ ಸಮುದಾಯ, ಯೋಜನೆಗೆ ಕ್ರೂಡೀಕರಿಸಿರುವ 
ಮೊತ್ತವನ್ನು ಕೋವಿಡ್‌ ಗೆ ಅಥವಾ ಇನ್ನಾವುದೇ ಸಾಮಾನ್ಯ ಬಾಬ್ದುಗಳಿಗೆ ಖರ್ಚು 
ಮಾಡಬಾರದು ಎಂದು ತಕರಾರು ಅಪಿದವಿತ್‌ (reply affidavit) ಸಲ್ಲಿಸಿದ್ದವು. 
Sp ಖಾತೆಯ ಮೊತ್ತವನ್ನು ಕೇವಲ €PMIZ ನಲ್ಲಿ ನಮೂದಿಸಿರುವ 


ಕಾಮಗಾರಿಗಳಿಗೆ ಮತ್ತು ಚಟುವಟಿಕೆಗಳಿಗೆ ಮಾತ್ರ ಬಳಸಲು ರಾಜ್ಯದ ವತಿಯದಿಂದ 


ಅನುಮೋದನೆ ಕೋರಿರುವುದಾಗಿ ಹಾಗೂ CPZ ನಲ್ಲಿರುವ ವಿವಿಧ, 


ಕಾಮಗಾರಿಗಳು ಮತ್ತು ಚಟುವಟಿಕೆಗಳನ್ನು 3 ಜಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಿದಲ್ಲಿ 


‘31FPage 


14.. 


€೭PMIz ಶೀ ಅನುಮೋದನೆ ಪಡೆಯಲುಕ್ಟೆಗೊಂ೦ಡ ಕ್ರಮಗಳ: 


ಗಣಿಗಾರಿಕೆಯಿಂದ . ಉಂಟಾದ ಪರಿಸರ ಹಾನಿಯ ಪುನಃಶ್ಚೇತನ ಮತ್ತು 


ಸಮುದಾಯದ ಸಮಗ್ರ ಅಭಿವೃದ್ದಿ ಸಾಧ್ಯವೆಂದು ರಾಜ್ಯದ ನಿಲುವನ್ನು ಸೂಚಿಸುವ 


rಂjoinder ನ್ನು ದಿನಾಂಕ 13.08.2020 ರಂದು ಕೋರ್ಟಿಗೆ ಸಲ್ಲಿಸಲಾಗಿದೆ. 


ದಿನಾಂಕ 27.10.2020 ರಂದು Solicitor General ರವರ ಮೂಲಕ 


ನ್ಯಾಯಾಲಯಕ್ಕೆ ಮತ್ತೊಂದು ಅರಿಕೆಯನ್ನು (mentioning) ಲ್ಲಿಸಿದ್ದು, 


ನ್ಯಾಯಾಲಯವು ಕೇಸನ್ನು ಪರಿಗಣಿಸುವುದಾಗಿ ತಿಳಿಸಿದೆ. 


ದಿನಾಂಕ 5.112020 ರಂದು ಮತ್ತೊಂದು ಲಿಖಿತ' ಅರಿಕೆ ಅರ್ಜಿಯನ್ನು 


—D 


(mentioning application) ಸಲ್ಲಿಸುವಂತೆ ಕೋರಿ Aಿಂಔ ರವರಿ ಪ್ರಸ್ತಾವನೆ 
ಕಳುಹಿಸಿ ಕೊಡಲಾಗಿದೆ. 
CIPMIZ ಅನುಮೋದನೆ ಹಾಗೂ 'ಅನುಷ್ಠಾ ನದ. ಮೇಲ್ತುವಾರಿಗಾಗಿ Oversight 


Authority ರಚಿಸಲು ಕರಡು ಸರ್ಕಾರಿ ಆದೇಶವನ್ನು ತಯಾರಿಸಿ ಮಾನ್ಯ ಸರ್ವೂಜ್ಛ 


ನ್ಯಾಯಾಲಯಕ್ಕೆ ಸಲ್ಲಿಸಲು Advocate on Record (AoR) ರವರಿಗೆ ದಿನಾಂಕ - 


7-12-2020 ರಂದು ಕಳುಹಿಸಿಕೊಡಲಾಗಿದೆ. 


 CIPMIZ ನಯಾ ಯೋಜನೆ ಬಗ್ಗೆ ಕಾನೂನಾತ್ಗಕ ಕ್ರಮಗಳನ್ನು ಜರುಗಿಸುವುದನ್ನು 


ಮೇಲ್ವಿಚಾರಣೆ ' ಮಾಡಲುಿರ್ಣಯಗಳನ್ನು ತೆಗೆದುಕೊಳ್ಳಲು : ರಾಜ್ಯ ಸರ್ಕಾರ 


ದಿನಾಂಕ 4.12.2020 ರಂದು ಸಂಪುಟ ಉಪಸಮಿತಿಯನ್ನು ರಚಿಸಿತ್ತು. ದಿನಾಂಕ 


.03.2021 ರಂದು ಸದರಿ ಸಮಿತಿಯನ್ನು ಪುನರ್‌ ರಚಿಸಿದೆ. 


16.ದಿನಾಂಕ 02.02.2021 ರಂದು Solicitor General ರವರ ಮೂಲಕ 


ನ್ಯಾಯಾಲಯಕ್ಕೆ ಮತ್ತೊಂದು ಅರಿಕೆಯನ್ನು (mentioning) ಸಲ್ಲಿಸಿದ್ದು, 


4Page 


17. 


€EPnIz ಶೀಘ್ರ ಅನುಮೋದನೆ ಪಡೆಯಲುಕ್ಟೆಗೊಲಡೆ ಕಮಗೇಸಿ 


ನ್ಯಾಯಾಲಯಪು. 1A ಗಳನ್ನು ಸಂಬದಪಟ್ಟ ನ್ಯಾಯಾಧಿಶರುಗಳಿಗೆ ವಿತರಿಸಿ, 


ತದನಂತರ ವಿಷಯವನ್ನು ತಿಳಿಸುವುದಾಗಿ ಹೇಳಿದೆ. 


ದಿನಾಂಕ 13.02.2021 ರಂದು ' ಮಾನ್ಯ ಗಣಿಗಾರಿಕಾ ಸಚಿವರು ಹಾಗೂ 


ಕೆ.ಎಂ.ಇ.ಆರ್‌.ಪಿ ವ್ಯವಸ್ಥಾಪಕ ನಿರ್ದೇಶಕರು ಮಾನ್ಯ ಕೇರಿದ್ರ ಗಣಿ ಸಚಿವರನ್ನು ಬೇಟಿ ' 


ನಲ್ಲಿ 


ಮಾಡಿ €EPMIZ ಗೆ ನ್ವಾಯಲಯದ ಶೀಘ್ರ ಅನುಮೋದನೆ ಪಡೆಯುವ ನಿಟ್ಟಿನಲ್ಲಿ 
ಚರ್ಚಿಸಲಾಗಿದೆ. : 
. ದಿನಾಂಕ 24.02.2021 ರಂದು Solicitor. General ರವರ ಮೂಲಕ 


ನ್ಯಾಯಾಲಯಕ್ಕೆ ಮತ್ತೊಂದು ಅರಿಕೆಯನ್ನು (mentioning) ಸಲ್ಲಿಸಿದ್ದು, 
ನ್ಯಾಯಾಲಯವು ಕೇಸನ್ನು ಮುಂದಿನ ವಾರ" ಪರಸ್ಥಿತಿಗನುಗುಣವಾಗಿ ಲಿಸ್ಟ್‌ 
ಮಾಡಲು ಪ್ರಯತ್ನಿಸುವುದಾಗಿ ತಿಳಿಸಿತ್ತು, ಆದರೆ, ಮಾರ್ಚ್‌ ಮೊದಲ ವಾರ ಕೇಸ್‌ § 
ಲಿಸ್ಟ್‌ ಆಗಿರುವುದಿಲ್ಲ. | | 


kkk dk kokkk kok 


51Fage 


